ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1801 
ಹ ಭಿ 
ಸದಸ್ಯರ ಹೆಸರು 


ಉತ್ತರಿಸುವವರು ' ಮಾನ್ಯ 


ಉತ್ತರಿಸಬೇಕಾದ ದಿನಾಂಕ 


ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮ ನಿರ್ದೇಶನ ಹೊಂದಿದವರು) 


ಗಣಿ” ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು ಮಕ್ಕಳ ' - 


ಅಭಿವೃದ್ಧ ಹಾಗೂ ವಿಕಲಚೇತನರ ಮತ್ತು: ಹಿರಿಯ ನಾಗರಿಕರ 


> ಸಬಲೀಕರಣ ಸಚಿವರು. 
: 15-03-2022 


T | | 

3 ಪಶ್ನೆ , ಉತ್ತರ 

ಅ) ರಾಜ್ಯ ಸರ್ಕಾರವು ಕೇಂದ್ರ `ರ್ಕಾಕದಿದ' ರಾಜ್ಯ ಸರ್ಕಾರವು ದ್ರ ಸರ್ಕಾರದಿಂದ 
ಅಂಗನವಾಡಿ ಕೇಂದ್ರಗಳನ್ನು ಪ್ರಾರಂಭಿಸಲು | ಅಂಗನವಾಡಿ ಕೇಂದ್ರಗಳನ್ನು ಪ್ರಾರಂಭಿಸಲು. ಮತ್ತು 
ಮತ್ತು ಅವುಗಳನ್ನು ನಡೆಸಲು ಪ್ರತಿ ವರ್ಷ | ಅವುಗಳನ್ನು ನಡೆಸಲು ಪ್ರತಿ ವರ್ಷ ಒದಗಿಸಲಾಗುವ 
ಅನುದಾನವನ್ನು ಸರಿಯಾದ ರೀತಿಯಲ್ಲಿ | ಅನುದಾನವನ್ನು ಸರಿಯಾದ, ರೀತಿಯಲ್ಲಿ: 
ಬಳಸುತ್ತಿಲ್ಲವೆಂಬುದು ಸರ್ಕಾರದ ಗಮನಕ್ಕೆ | ಬಳಸಲಾಗುತ್ತಿದೆ. 
ಬಂದಿದೆಯೇ; OL 

ಆ) [ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ನಾಕರರದ ಕನ್ಯ ಸರ್ಕಾರಕ್ಕೆ "ಕೇಂದ್ರ ಸರ್ಕಾರದಿಂದ ಕಳೆದ" 05 
ಕಳೆದ 05 ವರ್ಷಗಳಲ್ಲಿ ಅಂಗನವಾಡಿ | ವರ್ಷಗಳಲ್ಲಿ ಅಂಗನವಾಡಿ ಯೋಜನೆಯಡಿ 
ಯೋಜನೆಯಡಿ ಬಿಡುಗಡೆಯಾದ” ಮತ್ತು. ಬಿಡುಗಡೆಯಾದ ಮತ್ತು ಅದಕ್ಕೆ ಎದುರಾಗಿ ಬಳಕೆ 
ಅದಕ್ಕೆ ಎದುರಾಗಿ ಬಳಕೆ ಮಾಡಲಾದ | ಮಾಡಲಾದ ಅನುದಾನದ" ವಿವರಗಳನ್ನು 
ಅನುದಾನಪೆಷ್ಟು: (ಪೂರ್ಣ ವಿವರವನ್ನು! ಅನುಬಂಧದಲ್ಲಿ ಒದಗಿಸಲಾಗಿದೆ. 
ನೀಡುವುದು) : 

[ದಾ ಅಗತ್ಯವಿರುವ ಆನಗನವಾಕ ಪದ, ರಾಜ್ಯದಲ್ಲಿ” ಅಗತ್ಯವಿರುವ" ಅಂಗನವಾಡಿ 

. | ಕೇಂದ್ರಗಳ ಬಗ್ಗೆ ಸಮೀಕ್ಷೆಯನ್ನು | ಕೇಂದ್ರಗಳ ಬಗ್ಗೆ ಸಮೀಕ್ಷೆಯನ್ನು ನಡೆಸಲಾಗಿದೆ. 
ನಡೆಸಿದೆಯೇ; ಹಾಗಿದ್ದಲ್ಲಿ ಈ ಹೊಸ [4244 ಹೊಸ ಅಂಗನವಾಡಿ "ಫೇಂದಗಳನ್ನು ಸ್ಥಾಪಿಸಲು 
ಅಂಗನವಾಡಿ ಕೇಂದ್ರಗಳನ್ನು ್ನಿ ಸ್ಥಾಪಿಸಲು [ಕೇಂದ್ರ ಸರ್ಕಾರಕ್ಕೆ ದಿನಾಂಕ:05.08.2020 “ರೆಂದು 
ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು | ಪ್ರಸ್ತಾವನೆಯನ್ನು ಸ ಸಲ್ಲಿಸಲಾಗಿದೆ. 
ಸಲ್ಲಿಸಲಾಗಿದೆಯೇ; (ಪೂರ್ಣ ವಿವರವನ್ನು 
ನೀಡುವುದು) | 


ಈ) [ರಾಜ್ಯ ಸರ್ಕರವು ನಷ್ಟ್‌ ಶಿಕ್ಷಣ ನೀತ] 


2020ನ್ನು 'ಜಾರಿಗೊಳಿಸುತ್ತಿದ್ದು, ಈ ಹೊಸ 
ನೀತಿಯಂತೆ ” ರಾಜ್ಯದಲ್ಲಿರುವ ಎಲ್ಲ 
ಅಲಗವವಾಡಿ ಕೇಂದ್ರಗಳನ್ನು. ಆಯಾ ಕೇಂದ್ರ 
ಸ್ಥಾನದಲ್ಲಿರುವ ಶಾಲೆಗಳೊಂದಿಗೆ 
ವಿಲೀನಗೊಳಿಸಲು ಯೋಜನೆಯನ್ನು 
ಸಿದ್ಧಪಡಿಸಿದೆಯೇ; ' ಹಾಗಿದ್ದಲ್ಲಿ ಸದರಿ 
ಯೋಜನೆಯ ರೂಪುರೇಷೆಗಳೇನುಂ 


(ಅನುಷ್ಠಾನ ಹಂತದ ' ಕುರಿತು ವಿವರಗಳನ್ನು 
| ನೀಡುವುದು) 


ಸ ಡಿಸಲಾಗುತ್ತಿದೆ. 


ರಾಜ್ಯ ಸರ್ಕಾರವು ಕಾಷ್ಟೀಹ ಶಿಕ್ಷಣ ನೀತಿ 2ನ್ನು 
ಜಾರಿಗೊಳಿಸುತ್ತದ್ದು, ಈ ಹೊಸ ನೀತಿಯಂತೆ 
ರಾಜ್ಯದಲ್ಲಿರುವ” ಎಲ್ಲಾ ಅಂಗನವಾಡಿ ಕೇಂದ್ರಗಳನ್ನು 
ಆಯಾ ಕೇಂದ್ರ "ಸ್ಥಾನದಲ್ಲಿರುವ ಶಾಲೆಗಳೊಂದಿಗೆ 
ವಿಲೀನಗೊಳಿಸಲು ಯೋಜನೆಯನ್ನು 
ಸಿದ್ಧಪಡಿಸಿರುವುದಿಲ್ಲ. ಪ್ರಸ್ತುತ' ರಾಷ್ಟ್ರೀಯ ಶಿಕ್ಷಣ ನೀತಿ 
200 ನ್ನು ಆಯಾ. ಅಂಗನವಾಡಿ ಕೇಂದ್ರಗಳಲ್ಲಿ: 
ಅನುಷ್ಠಾನಗೊಳಿಸಲು ರೂಪುರೇಷೆಗಳನ್ನು 


ಸಂ: ಮಮ 110 ಐಸಿಡಿ 2022 


ಕ ಹಾಲಪ್ಪ ಬಸ; 
ಗಣಿ ಮತ್ತು ಭೂ ವಿಜ್ಞಾನ, ಮ ಮತ್ತು 
ಮಕ್ಕಳ ಅಉಪ್ಯೂ ವಿಕಲಚೇತನರ ಹಾಗೂ 
ಹಿರಿಯ ನಾಗರೀಕ ಗಜೇಶ ಸಚಿವರು. 


Ws _ ss 4 


ಅನುಬಂಧ 


ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಡಿ ಕಳೆದ 5 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾದ ಹಾಗೂ ಬಳಕೆಯಾದ ಅನುದಾನದ ವಿವರ(ರೂ. ಲಕ್ಷಗಳಲ್ಲಿ) 


ಬಿಡುಗಡೆಯಾದ | ಬಳಕೆಯಾದ | ಬಿಡುಗಡೆಯಾದ \ ಬಳಕೆಯಾದ 
ಅನುದಾನ ಅನುಬಾನ ಅನುದಾನ , ಅನುದಾನ 


2018-19 2020-21 


ಬಿಡುಣಡೆಯಾದ 


ಕ್ರಸಂ. , ಕಾರ್ಯಕ್ರಮದ ಹೆಸರು ಮತ್ತು ಲೆಕ್ಕ ಶೀರ್ಷಿಕಿ 


ಅಂಗನವಾಡಿ ಕಾರ್ಯಕರ್ತೆ ಮತ್ತು 
ಸಹಾಯಕಿಯರಿಗೆ ತರಬೇತಿ 


(CSS){60:40) 


ಉದ್ಯೋಗಿ ಮಾತೆಯರ ಮಕ್ಕಳಿಗಾಗಿ 
ಶಿಶುವಿಹಾರಗಳು (C$$5:5$-60:40) 
2235-02-102-0-13 
ಹೋಷಣ ಅಭಿಯಾನ (ರಾಷ್ಟ್ರೀಯ 
ಪೌಷ್ಠಿಕಾಂಶ ಅಭಿಯಾನ) 

2235-02-102-0-43 


349277 


EEEEE 


7228.17 9996.29 9996.29 '3791.95| 3701.95 


ಪ್ರಾಯಪೂರ್ವ ಬಾಲಕಿಯರ ಸಬಲೀಕರಣ, 
ರಾಜೀವ್‌ ಗಾಂಧಿ ಯೋಜನೆ (ಸಬಲ) 
ಪೌಷ್ಠಿಕಾಂಶ (CSS: SS - 50:50) & 
ಪೌಷ್ಯಿತೇತರಾಂತ (CSS: SS . e040) 
[೧೦3೮-೦೧- ಬತಿ-೦-೩6 


ಪ್ರಧಾನ ಮಂತ್ರಿ ಮಾತ್ಸ ವಂದನಾ 
ಯೋಜನೆ (055: 88 - 60:40) 
2235-02-103-0-61-059 


ಅಂಗನವಾಡಿ ಕಟ್ಟಡಗಳ ಉನ್ನತೀಕರಣ 
4235-02-102-1-03-125 


ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಡಿ ಕಳೆದ 5 5 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾದ ಹಾಗೂ ಬಳಕೆಯಾದ ಅನುದಾನದ ವಿವರ(ರೂ. ಲಕ್ಷಗಳಲ್ಲಿ) 


ಮ 
' ಅನುದಾನ 


ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ (204 
ಪಿತು ಅಭಿವೃದ್ಧಿ ಯೋಜನೆಯ ಆಡಳಿತ " 
ವೆಚ್ರು (2211-00-102-0-22 (TP), 
C5S:SS - 60:40) 


16235.33| 53491.18 


ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ (॥.೦. 
Cell) 

2235-02-102-0-04 

{ಸದರಿ ಲೆಕ್ಕ ಶೀರ್ಷಿಕೆಯಡಿ 2019-20ನೆ 
ಸಾಲಿನಿಂದ ಸಂಪೂರ್ಣ ವೆಚ್ಚವನ್ನು ರಾಜ್ಯ 
ಸರ್ಕಾರದ ವತಿಯಿಂದಲೇ ಭರಿಸಲಾಗುತ್ತದೆ. ) 


ಶಾಲಾ ಪೂರ್ವ ಮಕ್ಕಳ ಊಟದ ಯೋಜನೆ 
2235-00-102-0-61 (TP) (Css: $s - 
50:50) 


16633.39| 6089359 


52105.85 


ದಾ: ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ವಿವಿಧ ಕಾರ್ಯಕ್ರಮಗಳಡಿ ಫಲಾನುಭವಿಗಳ ಹಿತದೃಷ್ಠಿಯಿಂದ ಹಾಗೂ ಆಂಗನವಾಡಿ ಕಾರ್ಯಕರ್ತೆ/ಸಹಾಯಸಿಯರ ಗೌರವಧನ & ಅಧಿಕಾರಿ/ಸಿಬ್ಬಂದಿಗಳ ವೆ ತನವನ್ನು ಪಾವತಿಸುವ 


ವ ದೃಷ್ಠಿಯಿಂದ ರಾಜ್ಯ ಸರ್ಕಾರವು 
ಕೇಂದ್ರದ ಅನುಬಾನ ಬಿಡುಗಡೆಯನ್ನು ನಿರೀಕ್ಷಿಸಿ ಮುಂಚಿತವಾಗಿಯೇ ರಾಜ್ಯ ಸರ್ಕಾರದಿಂದಲೇ ಕೇಂದ್ರದ ಪಾಲಿನ ಅನುದಾನ ಬಿಡುಗಡೆ ಮಾಡಿರುವುದರಿಂದ, ಕೇಂದ್ರ ಸರ್ಕಾರದಿಂದ ಬಿಡುಗಡೆಗೊಳಿಸಿರುವ ಅನುಬಾನಕ್ಕಿಂತ ಪೆಚ್ಚವು ಅಧಿಕವಾಗಿರುತ್ತದೆ. 


Page 2 


